ಕರ್ನಾಟಕ ವಿಧಾನ ಪರಿಪತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 596 


ಬ [) 
ಸದಸ್ಯರ ಹೆಸರು : ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ : 24.09.2020 
ಉತ್ತರಿಸುವವರು ಮುಖ್ಯಿಮಂತಿಗಳು 
ಪ್ರ್ನ ಉತ್ತರ 
ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಕೈಗಾರಿಕೆ ಕೂಡಗು ಜಿಲ್ಲೆಯಪ್ಪ ಸಲದೇ ರಾಜ್ಯದ ಪಟ್ಟಣ ಹಾಗೂ ಗಾಮೀಣ ಪ್ರದೇಶಗಳಲ್ಲಿ | 


ಅಭಿವೃದ್ಧಿಗಾಗಿ ಮತ್ತು ಅದರ ಆಕರ್ಷಣೆಗಾಗಿ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಲು ನರ್ಕಾಕಪು Fore ಯೋಜನೆಗಳು ಈ 
ಯಾವುದಾದರೂ ಯೋಜನೆಗಳನ್ನು ಸರ್ಕಾರ ಕೆಳಗಿನಂತಿವೆ: 
ರೂಪಿಸಿದೆಯೇ; ಹಾಗಿದ್ದಲ್ಲಿನ ಯೋಜನೆಗಳು 


ಕೇಂದ್ರ ಸರ್ಕಾರದ ಪಧಾನಮಂತಿಗಳ ಉದ್ಲೋಗ ಸಜನಾ ಯೋಜನೆಯಡಿ 
ಯಾವುವು; (ವಿವರ ನೀಡುವುದು) ಬ್ರ ಪ್ರಧಾನಮಂತ್ರಿಗ ೀಗ ಸೃಜನಾ 8B 


ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ 
ರೂ.25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ 
ಉದ್ಯಮಗಳನ್ನು .. ಸ್ಥಾಪಿಸಿ ಸ್ವಯಂಉದ್ಯೋಗ ಕೈಗೊಳ್ಳಲು ಅನುಕೊಲ 
ಒದಗಿಸಲಾಗುವುದು ಹಾಗೂ ಯೋಜನಾ ವೆಚದ ಮೇಲೆ ಶೇ. 15 ರಿಂದ ಶೆ:.35 
ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ ರೂ.8.75 ಲಕ್ಷದವರೆಗೆ ಸಹಾಯಧನ 
ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಮಹಿಳಾ 
ಉದ್ದಿಮೆದಾರರಿಗೆ ಶೇಕಡ 4ರ ಬಡ್ಡಿದರದಲ್ಲಿ ರೂ.2.00 ಕೋಟಿಯವರೆಗೂ ಸಾಲ 
ಸೌಲಭ್ಯ ಒದಗಿಸಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಸಾಪಿ ಫಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ 
ಸಮಯದಲ್ಲಿ ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕಾ 
ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇಕಡ 6ರಂತೆ ಬಡ್ಡಿ "ಸಹಾಯಧನ 
ನೀಡಲಾಗುವುದು. 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ 75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು 
ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ 
ಸ್ವಯಂಉದ್ಯೋಗ ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ ವೆಚ್ಚದ 
ಮೇಲೆ ಶೇ 60ರಷ್ಟು ಗರಿಷ್ಟ ರೂ.500 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಠ ಪಂಗಡದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ 
ಹೊಸ ಘಟಕಗಳಿಗೆ ಗರಿಷ್ಟ ರೂ.2.00 ಕೋಟಿ ಯೋಜನಾ ವೆಚ್ಚದಲ್ಲಿ The Debt 


Equity Ratio 2:1 ಪ್ರಕಾರ (2/3 ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ 
ಸಾಲ ಮತ್ತು 13 ಪ್ರವರ್ತಕರ ಬಂಡವಾಳ) ಘಟಕಕ್ಕೆ ಪ್ರವರ್ತಕ ಬಂಡವಾಳ 


ಹೊಡಕೆಯ'1/3 ರಲ್ಲಿ ಶೇ.50 ರಷ್ಟು ಬಡ್ಡಿರಹಿತ ಗರಿಷ್ಟ ರೂ.33 ಲಕ್ಷ ಸಾಫ್‌ | 
ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ "ನೀಡಲಾಗುತ್ತಿದೆ. 


ದಿನಾಂಕ:01-04-2017 ರಿಂದ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ 
ಪಂಗಡದವರು ಸ್ಥಾಪಿಸುವ ಸಣ್ಣ ಮತ್ತು ಅತೀ ಸಣ್ಣ ಘಟಕಗಳು ಸಾಲ 
ಪಡೆಯುವ ಸಂದರ್ಭದಲ್ಲಿ ಕೆ.ಎಸ್‌.ಎಫ್‌.ಸಿ ಮತ್ತು ಇತರೇ ಹಣಕಾಸು 
ಸಂಸ್ಥೆಯವರು ವಿಧಿಸಿರುವ ಪರಿಷ್ಠರಣಾ ಶುಲ್ಕ, ಕಾನೂನು ಶುಲ್ಕ, 
ಸಾಲ ವಿತರಣಾ ಶುಲ್ಕ ಮತ್ತು ಇತರೆ ಶುಲ್ಕಗಳನ್ನು ಭರಿಸಲಾಗುತ್ತದೆ. 


ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಉದ್ಯಮಗಳು ದಿನಾಂಕ: 01-04- 
2017 ರಿಂದ ಪ್ರಾರಂಭವಾಗಿರುವ ಹೊಸ ಸಣ್ಣ ಮತ್ತು ಅತೀ ಸಣ್ಣ ಕೈಗಾರಿಕಾ 
ಘಟಕಗಳಿಗೆ ಮೊದಲ 5 ವರ್ಷಗಳ ಅವಧಿಗೆ ಪ್ರತಿ ಯುನಿಟ್‌ಗೆ 2 ರೂ.ಗಳಷ್ಟು 
ವಿದ್ಯುಚ್ಛಕ್ತಿ ಸಹಾಯಧನ ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ರಂತೆ ಕೆಳಕಾಣಿಸಿದ 


ಪ್ರೋತ್ಸಾಹ ಮತ್ತು ರಿಯಾಯಿತಿ ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡ 


ಉತ್ತೇಜಿಸಲಾಗುತ್ತಿದೆ. 
1. ಮುದ್ರಾಂಕ ಶುಲ್ಕ ವಿನಾಯಿತಿ 
ನೋಂದಣಿ ಶುಲ್ಕ ರಿಯಾಯಿತಿ. 
ಬಂಡವಾಳ ಹೂಡಿಕೆ ಸಹಾಯಧನ 
ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 
ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 
ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 
ವಿದ್ಯುತ್‌ ತೆರಿಗೆ ವಿನಾಯಿತಿ 
ತಾಂತಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 


10. ಮಳೆ ನೀರುಕೊಯ್ದು 1 ಸಂರಕ್ಷಣೆ ಸಹಾಯಧನ 


PAHs WN 


ಕರ್ನಾಟಕ ರಾಜ್ಯ ಕೃಷಿ ವಾಣಿಜ್ಯ ಮತ್ತು ಆಹಾರ ಸಂಸ್ಕರಣಾ ನೀಕಿ 201: 
ರಂತೆ ಕೆಳಕಾಣಿಸಿದ ಪ್ರೋತ್ಲಾಹ ಮತ್ತು ರಿಯಾಯಿತಿ ಸೌಲಭ್ಯಗಳನ್ನು ಅರ್ಹ 
ಕೈಗಾರಿಕೆಗಳಿಗೆ ನೀಡಿ ಉತ್ತೇಜಿಸಲಾಗುತ್ತಿದೆ. 

1. ಮುದ್ರಾಂಕ ಶುಲ್ಕ ವಿನಾಯಿತಿ 

ನೋಂದಣಿ ಶುಲ್ಕ ರಿಯಾಯಿತಿ. 

ಬಂಡವಾಳ ಹೂಡಿಕೆ ಸಹಾಯಧನ 

ಬಡ್ಡಿ ಸಹಾಯಧನ 

ಭೂ ಪರಿವರ್ತನಾ ಶುಲ್ಕ ಮರುಪಾ 

ಕೃಷಿ ಉತ್ಪನ್ನ ಗ pS 


5) 
ತ್ಯಾಜ್ಯ ಸಂಸ್ಕರಣಾಯಂತ್ರ ಸ್ಥಾಪನೆಗೆ ಸಹಾಯಧನ. 


mA WNr 


ಈ `ಕಾಡಗು"ಇತ್ತಗೆ 


ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಪೂರಕ 
ವಾತಾವರಣವನ್ನು ನಿರ್ಮಿಸಲು ಸರ್ಕಾರದ 


ಕ್ರಮಗಳೇನು? (ಮಾಹಿತಿ ನೀಡುವುದು) 


ll 
ಪೊರಕವಾಗುವಂತೆ ಸಣ್ಣ 


) 
ಫಾಡಗು ತನ್ಸಹ್ಟ್‌ ನೇಚರ್ಸ್‌ ಬ್‌ ಫುಡ್‌ ಕ್ಷಸ್ಟರ್‌ ಸ್ಥಾಪಿಸಲು ಈಗಾಗಲೇ | 
ರೂ.18.80 ಕೋಟಿ ವೆಚ್ಚದ ಯೋಜನೆಯನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ 


ಸಲ್ಲಿಸಲಾಗಿದೆ. 


ಜಿಲ್ಲೆಯಲ್ಲಿ ಕಾಫಿ, ಮೆಣಸು, ಜೇನು ಮುಂತಾದ 100 ಕ್ಕೂ ಹೆಚ್ಚು 
ಉತ್ಪನ್ನಗಳನ್ನು ಒಳಗೊಂಡ 162 ಕೈಗಾರಿಕೋದ್ಯಮಿಗಳನ್ನು ಒಳಗೊಂಡ ಕ್ಷಸರ್‌ 
ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಕೊಡೆಗು ಜಿಲ್ಲೆಯಲ್ಲಿ ಈ 4ಗನಂತೆ ಕೈಗಾರಿಕಾ ಪ್ರದೇಶ ಮೆತ್ತು ಕೈಗಾರಿಕಾ 
ವಸಾಹತುಗಳನ್ನು ಸ್ಥಾಪಿಸಲಾಗಿದೆ: 


ಮಡಿಕೇರಿ ತಾಲ್ಲೂಕಿನ ಮಡಿಕೇರಿಯಲ್ಲಿ, ಸೋಮವಾರಪೇಟೆಯ ತಾಲ್ಲೂಕಿನ 
ಕುಶಾಲನಗರದಲ್ಲಿ ಕೈಗಾರಿಕಾ ಪ್ರದೇಶ ಮತ್ತು "ಕೈಗಾರಿಕಾ ವಸಾಹತುಗಳನ್ನು 
ಸ್ಥಾಪಿಸಲಾಗಿದ್ದು ಕುಶಾಲನಗರದಲ್ಲಿ 2ನೇ ಹಂತದ ಕೈಗಾರಿಕಾ ವಸಾಹಕುವನು, 
2015 ರಲ್ಲಿ ವಿಸ್ತರಣೆ ಮಾಡಲಾಗಿದೆ. 


ಸಿಬಿಔ4 ಸಿವಿಸ್‌೭ 2020 


4೨ನೆ ಲಸಿಕೆ ಟ್ರ 
(ಬಿಎಸ್‌. ಯೆಡಿಯೂರ್ರ) ಲ್‌ 
ಮುಖ್ಯಮಂತ್ರಿ 


